ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


457 


ಸದಸ್ಯರ ಹೆಸರು 


8 


ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪ`ಣ್ನಳೇ 


ಥಿ ಥ್‌ 


ಉತ್ತರಿಸಬೇಕಾದ ದಿನಾಂಕ 


19.02.2018 


ಉತ್ತರಿಸುವ ಸಚಿವರು 


ಮಾನ್ಸ ನ್ನಡ ವತ್ತ ಸ್ಥಾ ಮನಾ ವತ್ತ ಪ್‌ 


ಅಭಿವೃದ್ಧಿ 'ಹಾಗೂ `ವಿಕಲಚೆ ಔತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 

ಕ್ರಸಂ ಪಕ್ನೆ ಉತ್ತರ 

ಅ) [ಕೊಡಗು ಜಿಲ್ಲೆಯಲ್ಲಿರುವ ಮಡಿಕೇರಿ ಹೌದು 
ತಾಲ್ಲೂಕಿನ ನಾಲ್ಕುನಾಡು ಅರಮನೆ ಪ್ರಸ್ತುತ 
ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿದೆಯೇ; 

ಆ) | ಇದ್ದಲ್ಲಿ, ಸದರಿ ನಾಲ್ಕುನಾಡು | ನಾಲ್ಕುನಾಡು ಅರಮನೆಯ `` ಪ್ರದೇಶದಲ್ಲಿ "ಒತ್ತುವರಿಯಾಗಿದ್ದ 
ಅರಮನೆಯನ್ನು ಸುಸ್ಥಿತಿಯಲ್ಲಿ ಕಾಪಾಡಲು | ಪ್ರದೇಶವನ್ನು ಜಿಲ್ಲಾಡಳಿತ ಸಹಕಾರದೊಂದಿಗೆ ತೆರವುಗೊಳಿಸಿ 
ಯಾವ ಕ್ರಮವಹಿಸಲಾಗಿದೆ; ದಿನಾಂಕ:17.05.2012 ರಲ್ಲಿ ಈ ಭಾಗದಲ್ಲಿ 167.20ಮೀ. 

ಚೇನ್‌ಲಿಂಕ್‌ ಫೆನ್ನಿಂಗ್‌ನ್ನು ಅಳವಡಿಸಲಾಗಿದೆ. ಸೋಲಾರ್‌ 
ಲೈಟಿಂಗ್‌ ವ್ಯವಸ್ಥೆ, ಅರಮನೆಗೆ ಪಕ್ಷಿಗಳು ಒಳ ನುಸುಳದಂತೆ ರಕ್ಷಣೆಗೆ 
ಸೈಲಾನ್‌ ನೆಟ್‌ನ್ನು ಅಳವಡಿಸಲಾಗಿದೆ, ಹಾಳಾಗಿದ್ದ ಕಿಟಕಿಗಳನ್ನು 
ರಿಪೇರಿ ಮಾಡಿ ಮಸ್ಸಿಟೊ ಮೆಷ್‌ನ್ನು ಅಳವಡಿಸಲಾಗಿದೆ. ಒಟ್ಟಾರೆ 
ಈ ಕಾಮಗಾರಿಗಳಿಗೆ ರೂ.10.79ಲಕ್ಷಗಳನ್ನು ವೆಚ್ಚ ಮಾಡಲಾಗಿದೆ. 
ಅರಮನೆಯ ರಕ್ಷಣೆಗಾಗಿ 24x7 ವೇಳಾ ಅವಧಿಗೆ ಭದತಾ 
ಸಿಬ್ಬಂದಿಯನ್ನು ನೇಮಿಸಲಾಗಿದೆ. 

ಇ) ಈಸಾ ಸಾಲಿನಲ್ಲಿ ನಿರ್ವಹಣೆಗೆ `ಬಿಡುಗಡೆ' ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಅಂದಕೆ2017-18ರಲ್ಲಿ `ಯಾವೈಡೇ 
ಮಾಡಲಾದ ಅನುದಾನವೆಷ್ಟು .(ಮಾಹಿತಿ | ಅನುದಾನವನ್ನು ನಿಗಧಿಪಡಿಸಿಕೊಂಡಿರುವುದಿಲ್ಲ. 
ನೀಡುವುದು) 

ಈ) [ಒಂದು ವೇಳೆ `ರಾಜ ಸರ್ಕಾರದ ಸರ್ಕಾರಿ '`'ಆಡೇಶ ಸಂಖ್ಯೆಐಟಿವೈ 1433 ಕಎಂಯು 1984, 


$ 
ಸುಪರ್ದಿಯಲ್ಲಿಲ್ಲದಿದ್ದಲ್ಲಿ, ಕೇಂದ್ರ ಸರ್ಕಾರಕ್ಕೆ 
ನಿರ್ವಹಣೆಗಾಗಿ 
ಸಲ್ಲಿಸಲಾಗಿದೆಯೇ? (ಮಾಹಿತಿ ಕ 


ದಿನಾಂಕ:13.04.1987ರನ್ವಯ ರಾಜ್ಯ ಸಂರಕ್ಷಿತ ಸ್ಥಾರಕವೆಂದು 
ಘೋಷಿಸಿರುವುದರಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ 
ಅಗತ್ಯ ಕಂಡುಬರುತ್ತಿಲ್ಲ. 


ಸಂಖ್ಯೆ ಕಸಂವಾ 13 ಕೆಎಂಯು 2018 


ಕನ್ನಡ ಮತ್ತು ಸಂಸ್ಕೃತಿ, 
ಮಹಿಳಾ ಮತ್ತು ಮಕ್ಕಳೆ ಅಭಿವೃದ್ಧಿ 
ಹಾಗೂ ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


